ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಪೃಷಿ ಯಂತ್ರೋಪಕರಣಗಳ ಬಗ್ಗೆ 
ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕೇತು) - 


1146(1398) ಮಾನ್ಯ ಕೃಷಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ 


(ಅ) ಕೃಷಿ ಇಲಾಖೆಯ ವತಿಯಿಂದ ಕೃಷಿ ಯಂತ್ರೋಪಕರಣಗಳನ್ನು ರೈತರಿಗೆ ಬಾಡಿಗೆ ರೂಪದಲ್ಲಿ 
ನೀಡಲಾಗುತ್ತಿದೆಯೇ ; 


(ಆ) ಯಾವ ಯಾವ ಯಂತ್ರಗಳನ್ನು ಸದರಿ ಯೋಜನೆಯಡಿ ನೀಡಲಾಗುತ್ತಿದೆ ; (ವಿವರ ನೀಡುವುದು) 


(ಇ) ಹಾಗಾದರೆ ಈ ಯೋಜನೆ ರೂಪುರೇಷೆಗಳೇನು ; ಹಾಗೂ ಅಂದಾಜು ಮೊತ್ತವೆಷ್ಟು ; (ವಿವರ 
ನೀಡುವುದು) 


(ಈ) ಸದರಿ ಯೋಜನೆಯನ್ನು ಯಾವ ಸಾಲಿನಿಂದ ಜಾರಿಗೊಳಿಸಲಾಗಿದೆ; 


(ಉ) ಇದುವರೆವಿಗೂ ಸದರಿ ಯೋಜನೆಯಿಂದ ಎಷ್ಟು ಮಂದಿ ರೈತರು ಇದರ ಉಪಯೊಗವನ್ನು 
ಪಡೆದಿದ್ದಾರೆ ; 


(ಊ) ಯೋಜನೆಯಲ್ಲಿ ರಿಯಾಯಿತಿ ದರದಲ್ಲಿ ಬಾಡಿಗೆಗೆ ಕೃಷಿ ಯಂತ್ರೋಪಕರಣಗಳನ್ನು 
ನೀಡಲಾಗುತ್ತಿದೆಯೇ ? (ವಿವರ ನೀಡುವುದು) 


